ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಆರ್‌.ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳಿಂದ 


ಚುನಾಯಿತರಾದವರು) 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 354 
ಉತ್ತರಿಸಬೇಕಾದ ದಿನಾ೦ಕ 15.09.2021 


ಉತ್ತರಿಸಬೇಕಾದ ಸಚಿವರು 


ವಸತಿ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ನಿಗಮಗಳ ವತಿಯಿಂದ ಎಷ್ಟು 
ಮನೆಗಳನ್ನು ನಿರ್ಮಿಸಲು ಕ್ರಮ 
ಕೈಗೊಳ್ಳಲಾಗಿದೆ ; 
(ತಾಲ್ಲೂಕುವಾರು 
ನೀಡುವುದು) 


ಮಾಹಿತಿ 


[ 


ಕ್ರ. ಸಂ. ಪ್ರಶ್ನೆ ಉತ್ತರ 

(ಅ) | ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಜೀವ್‌ ಕಳೆದ ಎರಡು ಆರ್ಥಿಕ ವರ್ಷಗಳಲ್ಲಿ ಹಿ೦ದಿನ 

ಗಾಂಧಿ ವಸತಿ ವಿಗಮ, ಬಸವ ಸಾಲುಗಳಲ್ಲಿ ಪ್ರಗತಿಯಲ್ಲಿದ್ದ ಮನೆಗಳನ್ನು 

ವಸತಿ ಯೋಜನೆ ಹಾಗೂ [ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆಗೆ ಒಟ್ಟು 4631 

ವಾಜಪೇಯಿ ವಸತಿ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ. 

ಯೋಜನೆಯಡಿಯಲ್ಲಿ ಕಳೆದ ಯೋಜಸವಾರು ಮತ್ತು ವರ್ಷ ವಾರು, ವಿವರ ಈ 

ಎರಡು ವರ್ಷಗಳಲ್ಲಿ ಎಷ್ಟು ಕೆಳಕಂಡಂತಿದೆ. ಹ 

ಮನೆಗಳು ನಿರ್ಮಾಣವಾಗಿದೆ; ] ನಾವಾ 
ಯೋಜನೆ ಶ್ರೇಣಿ ಮನೆಗಳು 

ಬಸವ ಚಿಸತಿ 2019-20 1811 

ಯೋಜನೆ 2020-21 2418 

ಒಲಬ್ಬ್ನಿ 4289 

ವಾಜಪೇಯಿ ನಗರ 12019-20 203 | 

ವಸತಿ ಯೋಜನೆ 2020-21 139 

ಒಟ್ಟೂ 342 

ಒಟ್ಟಾರೆ 4631 

(ಆ) | ಪ್ರಸ್ತುತ ಸಾಲಿನಲ್ಲಿ ಮೇಲ್ಕಂಡ 2021-22 ನೇ ಸಾಲಿನ ಆರ್ಥಿಕ ವರ್ಷದಲ್ಲಿ 


ಹಿಂದಿನ ಸಾಲುಗಳಲ್ಲಿ ಪ್ರಗತಿಯಲ್ಲಿದ್ದ ' ಮನೆಗಳನ್ನು 
ಒಳಗೊಂಡಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು 3071 
ಮನೆಗಳನ್ನು " ನಿರ್ಮಿಸುವ "ಗುರಿಯನ್ನು 
ಹೊಂದಲಾಗಿದ್ದು, ಸದರಿ ಗುರಿಗೆ' ಎದುರಾಗಿ ಒಟ್ಟು 662 
ಮನೆಗಳನ್ನು ಎನಿರ್ನಿಸಲಾಗಿದೆ. ತಾಲ್ಲೂಕುವಾರು 
ಮತ್ತು ಯೋಜನವಾರು ವಿಷರ ಇಂತಿದೆ. 


್ತ ನಿರ್ಮಿಸಲಾದ 
ಯೋಜನೆ | ತಾಲ್ಲೂಕು [ಗುರಿ ಮನೆಗ 
ತೀರ್ಥಹಳ್ಳಿ 278 97 
ಭದ್ರಾವತಿ 311 74 
ಬಸವ ಶಿಕಾರಿಪುರ 302 62 
ವಸತಿ' | ಶಿವಮೊಗ್ಗ 202 30 
ಯೋಜನೆ | ಸಾಗರ 455 150 
¥ ಸೊರಬ 728’ 122 
ಹೆಿಸನಗರ | 339 93 
ಒಟ್ಟಿ "5 12615 628, 
ಕಾರಗಲ್‌ TP .| 1 0 
ವಾಜಪೇಯಿ | ತೀರ್ಥಹಳ್ಳಿ TP. 6 1| 
ನಗರ ವಸತಿ | ಭದ್ರಾವತಿ x 
ಯೋಜನೆ [CMC 59|- 5 
ನ 68 10 


ಶಿಕಾರಿಪುರ. ೬: 


ಸ್ನ 


TMC 
ಶಿರಳಾಲಕೊ 
ಪ್ಪ? 41 3 
ಶಿವಮೊಗ್ಗ 
CMC 171 5 
ಸಾಗರ CMC 83 10 
ಸೊರಬ TP 12 0 
| ಹೊಸನಗರ TP | 15 0 
ಒಟ್ಟಿ 456 34 
ಒಟ್ಟಾರೆ 3071 662 


ರಾಜ್ಯದಲ್ಲಿ ವಸತಿ 
ಯೋಜನೆಯಲ್ಲಿ, 
ಮಂಜೂರಾಗಿದ್ದ 3.00 ಲಕ್ಷ 


ಫಲಾನುಭವಿಗಳ ಮನೆಗಳನ್ನು 


ಸರ್ಕಾರದ "ಮನೆ" ಮಾರ್ಗಸೂಚಿಯನ್ಸಯ 
ನಿಗಮದಿಂದ ಕಾಮಗಾರಿ ಆದೇಶ ನೀಡಿದ 90 
ದಿನಗಳೊಳಗಾಗಿ ಫಲಾನುಭವಿಯು ಮನೆಯ 
ಕಾಮಗಾರಿಯನ್ನು ಪ್ರಾರಂಭಿಸಬೇಕಿದ್ದ, ಒಂದು 


ತಡೆಹಿಡಿದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ತಡೆಹಿಡಿಯಲು ಕಾರಣಖೇನು; 
ತಡೆಹಿಡಿದ ವಸತಿ 
ಯೋಜನೆಯನ್ನು ತೆರವು 
ಮಾಡಲು ಸರ್ಕಾರ 
ಯೋಜಿಸಿದೆಯೇ ; (ವಿವರ 
ನೀಡುವುದು) 


ವರ್ಷದೊಳಗಾಗಿ ಮನೆಯನ್ನು 
ಪೂರ್ಣಗೊಳಿಸಬೇಾಗಿರುತ್ತದೆ. ಹೀಗೆ ನಿಗದಿತ 
ಸಮಯದಲ್ಲಿ ಕಾಮಗಾರಿಯನ್ನು ಪ್ರಾರಂಭ 
ಮಾಡಿಕೊಳ್ಳದ “ಮನೆಗಳನ್ನು ಮನೆ 
ಮಾರ್ಗಸೂಚಿಗಳನ್ವಯ ಬಾಸ್‌ ಮಾಡಲಾಗಿತ್ತು. 

ಜನ ಪ್ರತಿನಿಧಿಗಳ ಕೋರಿಕೆಯಂತೆ ಸರಕಾರಬ್ರು 
ಬನಾಂಕ:14.02.2020 ರಂದು ಆದೇಶ ಹೊರಡಿಸಿ ವಿವಿಧ 
ವಸತಿ ' ಯೋಜನೆಗಳಡಿ ವಿಗದಿತ ಸಮಯದಲ್ಲಿ 
ಪ್ರಾರಂಭಗೊಳ್ಳದೇ ಬ್ಲಾಕ್‌ ಆಗಿದ್ದ ಮನೆಗಳ ಬ್ಲಾಕ್‌ 
ಅನ್ನು ತೆರವುಗೊಳಿಸಿ, ವಾಸ್ತವವಾಗಿ 
ಪ್ರಾರಂಭವಾಗಿರುವ ಮನೆಗಳ ಛಾಯಾ 'ಚಿತ್ರಗಳನ್ನು 
ಜಿಪಿಎಸ್‌ ಗೆ ಅಳವಡಿಸಲು ಒಂದೂವರೆ ತಿಂಗಳ 
ಕಾಲಾವಕಾಶವನ್ನು ನೀಡಲಾಗಿತ್ತು. ಈ ಅವೆಧಿಯಲ್ಲಿ 
ಜಿ.ಪಿ.ಎಸ್‌. ' ಮಾಡಿರುವ ಮನೆಗಳನ್ನು ' ಪುಗತಿಗೆ 
ಪರಿಗಣಿಸಿ, ಉಳಿದ ಎಲ್ಲಾ ಮನೆಗಳನ್ನು ಸರ್ಕಾರದ 
ಆದೇಶ' ಸಂಖ್ಯೇವಇ 12 ಹೆಚ್‌ಎಹೆಚ್‌ 2020, 
ದಿನಾಂಕ: 19.05.2020 ರನ್ಟ್ವಯ ರದ್ದು ಪಡಿಸಲಾಗಿದೆ. 
ಸಾಕಷ್ಟು ಕಾಲಾವಕಾಶವನ್ನು ವೀಡಿದಾಗ್ಯೂ, ಕೊಡ 
ಮನೆ ಪ್ರಾರಂಭ ಮಾಡಿಕೊಳದಿರುವುದರಿಂದ ಈ 
ಮನೆಗಳನ್ನು ನಿಯಮಾನುಸಾರ ಶಾಶ್ವತವಾಗಿ 
ರದ್ದುಪಡಿಸಲಾಗಿದೆ. 


ರಾಜ್ಯದಲ್ಲಿ ವಸತಿ ಯೋಜನೆಗೆ 
ಬಿಡುಗಡೆಯಾದ 


ಅನುದಾನಬೆಷ್ಟು ; (ಬಾಕಿ ಇರುವ 
ಪಲಾನುಭವಿಗಳ ವಿವರ 
ನೀಡುವುದು) 


ವಿವಿಧ ವಸತಿ ಯೋಜನೆಗಳಡಿ ಮಂಜೂರಾದ 
ಮನೆಗಳಿಗೆ ಇಂದಿರಾ ಮನೆ ಲ್ಯಪ್‌ ನ ಮುಖಾಂತರ 
ಜಿ.ಪಿ.ಎಸ್‌ ' ಮಾಡಲಾದ ಮನೆಗಳ ಭೌತಿಕ 
ಪ್ರಗತಿಗನುಗುಣವಾಗಿ ಅನುದಾನ ಬಿಡುಗಡೆ 
ಮಾಡಲಾಗುತ್ತಿತ್ತು, ಆದರೆ, ಪ್ರಗತಿಯಲ್ಲಿರುವ 


ಮನೆಗಳಲ್ಲಿ ಕೆಲವು ಅನರ್ಹ ಫಲಾನುಭವಿಗಳ ಆಯ್ಕೆ 
ಕಂಡು ";.: ಬಂದಿರುವುದರಿಂದ 


ದುರ್ಬಳಕೆಯನ್ನು ತಡೆ ಹಿಡಿಯುವ ಉದ್ದೇಶದಿರಿದ|.". 


1 

Ne 

PN 
ಜಿಲ 


ಅನುದಾನ'|* 


ಸರ್ಕಾರದ ಆದೇಶ ಸಂಖ್ಯೆ:ವಇ 154 ಹೆಚ್‌ಎಎಂ 2019, 
ದಿಸಾ೦ಕ:16.11.2019 ರ ರೀತ್ಯಾ ಪ್ರಗತಿಯಲ್ಲಿರುವ 
ಮನೆಗಳನ್ನು ಇಂದಿರಾ ಮನೆ ಮೊಬೈಲ್‌ ಆಪ್‌ 
ಮೂಲಕ ಜಿ.ಪಿ.ಎಸ್‌ ಗೆ ಅಳವಡಿಸಿ, ಅರ್ಹಗೊಂಡ 
ನಂತರ ಸದರಿ ಮನೆಗಳ ಪ್ರಗತಿಯನ್ನು ಮತ್ತೊಮ್ಮೆ 6eo 
ಆಧಾರಿತ ವಿಜಿಲ್‌ ಆಪ್‌ ಮೂಲಕ ಗ್ರಾಮೀಣ 
ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತಿ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಯವರು ಹಾಗೂ ನಗರ 
ಪ್ರದೇಶದಲ್ಲಿ ಜಿಲ್ಲಾಧಿಕಾರಿಯವರು ಪರಿಶೀಲಿಸಿ, 
ದೃಢೀಕರಿಸಿದ ನಂತರ ಸದರಿ ಫಲಾನುಭವಿಗಳ ಆಧಾರ್‌ 
ಜೋಡಣೆಯಾದ ಬ್ಯಾಂಕ್‌ ಖಾತೆಗೆ ಡಿ.ಬಿಟಿ 

ಮುಖಾಂತರ ಅನುದಾನ ಬಿಡುಗಡೆ ಮಾಡಲಾಗುತ್ತಿತ್ತು. 


ಪ್ರಸಕ್ತ ವರ್ಷದಲ್ಲಿ ಅಂದರೆ 2021-22 ನೇ ಆರ್ಥಿಕ 
ವರ್ಷದಲ್ಲಿ ರಾಜ್ಯದಲ್ಲಿ ವಿವಿಧ ವಸತಿ ಯೋಜನೆಗಳಡಿ 
ಮನೆ ನಿರ್ಮಾಣ ಮಾಡಿಕೊಂಡ ಫಲಾನುಭವಿಗಳಿಗೆ 


ಆಗಸ್ಟ್‌ 20೭1ರ ಅಂತ್ಯದವರೆಗೆ ರೂ.409.62 
ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಮುಂದುವರೆದಂತೆ ವಿವಿಧ ವಸತಿ 


ಯೋಜನೆಗಳಡಿ ಪ್ರಗತಿಯಲ್ಲಿರುವ ಮನೆಗಳ 
ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡುವಾಗ 
ಇಂದಿರಾ ಆಪ್‌ ಮತ್ತು ವಿಜಿಲ್‌ ಆಪ್‌ ಎಂಬ ಎರಡ್ಡು 
ಪರಿಶೀಲನಾ ವಿಧಾನಗಳ ಮೂಲಕ ಅನುದಾನ 
ಬಿಡುಗಡೆ ಆಗುತ್ತಿದ್ದು ಇದರಿಂದ ಆಗುವ 
ವಿಳಂಬವನ್ನು ತಪ್ಪಿಸಲು ಮೇಲ್ಕಂಡ ಇಂದಿರಾ ಆಪ್‌ 
ಮತ್ತು ವಿಜಿಲ್‌ ಆಪ್‌ ಅನ್ನು ಒಗ್ಗೂಡಿಸಿ, ಇಂದಿರಾ 
ವಿಜಿಲ್‌ ಆಪ್‌ ಎಂಬ ನೂತನ ತಂತ್ರಾಂಶವನ್ನು 
ಅಳವಡಿಸಲಾಗಿದ್ದು, ಫಲಾನುಭವಿಗಳಿಗೆ ಶೀಘ್ರವಾಗಿ 
ಅನುದಾನ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ. 


“(ಉ) | ಕಳೆದ ಮೂರು ವರ್ಷಗಳಿಂದ 
ಯಾವುದೇ ; ಮನೆಗಳನ್ನು 
ಸರ್ಕಾರದಿಂದ ಮಂಜೂರಾತಿ 
ನೀಡದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ ; 
ಬಂದಿದ್ದಲ್ಲಿ ಮಂಜೂರಾತಿಗಾಗಿ 
ಸರ್ಕಾರದ ತೆಗೆದುಕೊಂಡಿರುವ 


ಪ್ರಮಗಳೇಮು ? 
ನೀಡುವುದು) 


2021-2022 ನೇ': ಸಾಲಿನಲ್ಲಿ ರಾಜ್ಯ ಪುರಸ್ಕೃತ 
ಯೋಜನೆಯಡಿ 1 ಲಕ್ಷ್‌ ಮನೆಗಳ ಗುರಿಯನ್ನು 
ನಿಗದಿಪಡಿಸಲಾಗಿದೆ. ಪ್ರಧಾನ ಮಂತ್ರಿ ಆವಾಸ್‌ 
(ಗ್ರಾಮೀಣ) ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ 
ಪರಿಷ್ಕೃತ ಗುರಿಯನ್ನು ವಿರೀಕ್ಲಿಸಲಾಗಿದೆ. ಸದರಿ 
ಗುರಿಯನ್ನು ಯೋಜನಾವಾರು/ವಿಧಾನ ಸಭಾ 
ಕ್ಷೇತ್ರವಾರು ಹಂಚಿಕೆ ಮಾಡಲು ಕ್ರಮ ವಹಿಸಲಾಗುತ್ತಿದೆ.' 


ಸಂಖ್ಯೆ :ವಇ 294 ಹೆಚ್‌ಎಬಂ೦ 2021 


(ಬ. ಸೊಳಿಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಭಿವೃದ್ಧಿ ಸಚಿವರು 


